ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಶ್ರೀ ಧರ್ಮರಾಯಸ್ವಾಮಿ ಕರಗ ಉತ್ಸವಕ್ಕೆ ಸರದಿ ಅರ್ಚಕರನ್ನು ನೇಮಿಸುವ ಕುರಿತು 


ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು):- 


1171 (1394) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ನಗರದಲ್ಲಿರುವ ಶ್ರೀ ಧರ್ಮರಾಯಸ್ವಾಮಿ ದೇವಸ್ಥಾನದ ಕರಗ ಉತ್ಸವ ಆಚರಿಸಲು 
`'ಸರದಿ' ಅರ್ಚಕರನ್ನು ನೇಮಿಸಲು ಮುಜರಾಯಿ ಇಲಾಖೆ 3 ವರ್ಷಗಳಿಂದ ಕಮ ಕೈಗೊಂಡಿದೆಯೇ ; 


(ಆ) ಇದಲ್ಲಿ, ಇಲ್ಲಿಯವರೆಗೂ ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ನೀಡುವುದು ; 


(ಇ) 2020ರಲ್ಲಿ ಮುಜರಾಯಿ ಇಲಾಖೆ ವತಿಯಿಂದ ನಡೆಯುವ ಬೆಂಗಳೂರು ಕರಗ ಹಾಗೂ ಇನ್ನಿತರೆ ಕರಗ 
ಉತ್ಸವಗಳಿಗೆ 'ಉತ್ಸವ ಸವಿತಿ' ರಚನೆ ಆಗಿದೆಯೇ ; ಅಥವಾ ಇನ್ನಾವುದಾದರೂ ಸಮಿತಿಯನ್ನು 
ರಚಿಸಲಾಗಿದೆಯೇ ; 


(ಈ) 2020ರಲ್ಲಿ ಹಾಲಿ ಇರುವ ಸಮಿತಿಯ ವತಿಯಿಂದ ಕರಗ ಉತ್ಸವ ಆಚರಿಸಲಿದೆಯೇ ಅಥವಾ ಬೇರೆ 
ಉತ್ಸವ ಸಮಿತಿಯಿಂದ ಕರಗ ಉತ್ಸವ ಆಚರಿಸಲಾಗುವುದೇ ಎಂಬ ಬಗ್ಗೆ ಮಾಹಿತಿ ನೀಡುವುದು? 


